ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 220 
2. ಸದಸ್ಯರ ಹೆಸರು ಶ್ರೀ ದಿನೇಶ ಗೂಳಿಗೌಡ 
3. ಉತ್ತರಿಸಬೇಕಾದ ದಿನಾಂಕ 17-02-2022 

ಕ್ರ | 

ಪ್ರಶ್ನೆಗಳು ಉತ್ತರಗಳು 

ಅ ಮಂಡ್ಯ ಜಿಲ್ಲೆಯಲ್ಲಿ ವಿಶ್ಲೇಶ್ವ್ನರಯ್ಯ | ದಿನಾಂಕ:16.012020 ರಂದು ಕಾಮಗಾರಿಯ ಸ್ಥಳವನ್ನು 
ನಾಲೆಯ ಸರಪಳಿ 0.0೦: ಕಿ.ಮೀ. | ವಹಿಸಿಕೊಟ್ಟು ವಿಶ್ವೇಶ್ವರಯ್ಯ ನಾಲೆಯ ಸರಪಳಿ 0.00 ಕಿ.ಮೀ. 
ನಿಂದ 4925 ಕಿ.ಮೀ. ವರೆಗಿನ[ನಿಂದ 4625 ಕಿಮೀ. ವರೆಗಿನ ಆಧುನೀಕರಣ 


ಆಧುನೀಕರಣ ಕಾಮಗಾರಿ ಯಾವಾಗ 
ಪ್ರಾರಂಭವಾಯಿತು; 


ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. 


ಆ |ಈ ಯೋಜನೆಗೆ ಸರ್ಕಾರ | 2021-22ನೇ ಸಾಲಿನಲ್ಲಿ ಸದರಿ ಕಾಮಗಾರಿಗೆ ರೂ.42.21 
ನಿಗದಿಪಡಿಸಿರುವ ಅನುದಾನವೆಷ್ಟು; ಕೋಟಿಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. 

ಇ [ಸದರಿ ಯೋಜನೆಯ | ವಿಶ್ವೇಶ್ವರಯ್ಯ ಮುಖ್ಯ ನಾಲೆಯ ಸರಪಳಿ 0.00 ಕಿ.ಮೀ ನಿಂದ 
ಕಾಮಗಾರಿಯನ್ನು ಯಾವ ಕಂಪನಿ|4625 ಕಿಮೀ (ಫೇಸ್‌-2 ಪ್ಯಾಕೇಜ್‌-1ಎ) ಆಧುನೀಕರಣ 
ಅಥವಾ ವ್ಯಕ್ತಿಗೆ ನೀಡಲಾಗಿದೆ; ಕಾಮಗಾರಿಯನ್ನು $ri Venkataramane Gowda (Star 

Infratech- Formerly, Known as Star Builders And 
Developers) ರವರಿಗೆ ಕರಾರು ಮುಖಾಂತರ 
ದಿನಾಂಕಃ17.12.2019 ರಂದು ವಹಿಸಿಕೊಡಲಾಗಿದೆ. 

ಈ | ಕಾಮಗಾರಿಯನ್ನು ಪೂರ್ಣಗೊಳಿಸಲು | ಸದರಿ ಕಾಮಗಾರಿಯ ಗುತ್ತಿಗೆ ಅವಧಿ 18 ತಿಂಗಳುಗಳು 
ಸರ್ಕಾರ ನಿಗದಿಪಡಿಸಿರುವ ಕಾಲಮಿತಿ | (ಮಳೆಗಾಲ ಸೇರಿ) ಆಗಿದ್ದು, ಕಾಮಗಾರಿಯ ಸ್ಥಳವನ್ನು 
ಎಷ್ಟು; ದಿನಾಂಕ:16.01.2020 ರಂದು ವಹಿಸಿಕೊಡಲಾಗಿದ್ದು, ಟೆಂಡರ್‌ 

ಕರಾರಿನಂತೆ ದಿನಾಂಕ:15.07.2021 ರಂದು 
ಪೂರ್ಣಗೊಳಿಸಬೇಕಿರುತ್ತದೆ. 

ಉ | ಕಾಲಮಿತಿಯೊಳಗೆ ಗುತ್ತಿಗೆದಾರರು | « ಕಾಮಗಾರಿಯನ್ನು ಪೂರ್ಣಗೊಳಿಸಲು ಇಲಾಖೆಯಿಂದ 
.| ಕಾಮಗಾರಿಯನ್ನು ವಿಳಂಬವಾಗಿದ್ದಲ್ಲಿ, ಗುತ್ತಿಗೆದಾರರಿಗೆ ಯಾವುದೇ ದಂಡ 
ಪೂರ್ಣಗೊಳಿಸದಿದ್ದಲ್ಲಿ ಅಂತಹ | ವಿಧಿಸದ, ಅಧಿಕಾರ ' ಪ್ರತ್ಯಾಯೋಜನೆಯಂತೆ ಸಕ್ಷಮ 
ಗುತ್ತಿಗೆದಾರರ ಮೇಲೆ ಯಾವ ಕ್ರಮ| ಪ್ರಾಧಿಕಾರದ ಅನುಮೋದನೆಯನ್ನು ಪಡೆದು ಕಾಲಾವಧಿ 
ಕೈಗೊಳ್ಳಲಾಗುವುದು? (ಸಂಪೂರ್ಣ | ವಿಸ್ತರಣೆಯನ್ನು ನೀಡಲಾಗುವುದು. 


ಮಾಹಿತಿ ಒದಗಿಸುವುದು) 


* ಮುಂದುವರೆದು, ಗುತ್ತಿಗೆದಾರರಿಂದ ಆದ ವಿಳಂಬಕ್ಕೆ 
ಟೆಂಡರ್‌ ಕರಾರಿನ ಕಲಂಗಳ ಅನ್ವಯ ಪರಾಮರ್ಶಿಸಿ ಗರಿಷ್ಠ 
10% ಕರಾರು ಮೊತಕ್ಕೆ ದಂಡ ವಿಧಿಸಲು ಅವಕಾಶ 
ಇರುತ್ತದೆ. 


$a 


ಪ್ರಶ್ನೆಗಳು 


ಉತ್ತರಗಳು 


* ಪ್ರಸ್ತುತ ಕಾಮಗಾರಿಯನ್ನು ವಹಿಸಿಕೊಟ್ಟ ದಿನಾಂಕದಿಂದಲೂ 


ಆಯಾ ಸಾಲುಗಳಲ್ಲಿ ಮೂಂಗಾತು ಬೆಳ ಮತ್ತು ಹಿಂಗಾರು 
ಬೆಳೆ/ಬೇಸಿಗೆ ಅವಧಿಯಲ್ಲಿ Perennial Sugarcane crops 
ಗೆ ನೀರು ಹರಿಸಿದ್ದು, ಕಾಮಗಾರಿ ಅನುಷ್ಠಾನಗೊಳಿಸಲು 
ಅಲ್ಪಕಾಲಾವಧಿ ಲಭ್ಯವಾದ್ದರಿಂದ ಕಾಮಾಗಾರಿಯನ್ನು 


la ಅವಧಿಯಲ್ಲಿ : ಪೂರ್ಣಗೊಳಿಸಲು 


ಸಾಧ್ಯವಾಗಿರುವುದಿಲ್ಲ. 


ಒಂದು ಹಂಗಾಮಿನ ಪೂರ್ಣ ಅವಧಿಗೆ ನೀರು ನಿಲ್ಲಿಸಿ 
ಕಾಮಗಾರಿಯನ್ನು ಕ್ಕ ಗೊಂಡಿದ್ದಲ್ಲಿ ಪೂರ್ಣಗೊಳಿಸಲು 
ಸಾಧ್ಯವಾಗುತ್ತದೆ. ಈ “ವಿಷಯವನ್ನು ನೀರಾವರಿ ಸಲಹಾ 
ಸಮಿಕಿ ಸಭೆಗಳಲ್ಲಿ ಸತತವಾಗಿ "ಮಂಡನೆ ಮಾಡಿ 
ಚರ್ಚಿಸಿದಾಗ್ಯೂ ಸೂಕ್ತ ನಿರ್ಣಯ ಕೈಗೊಳ್ಳಲಾಗಿರುವುದಿಲ್ಲ. 


ಕಾಲುವೆಯಲ್ಲಿ ನೀರು ಹರಿಯುವುದನ್ನು ಸೃಗಿತಗೊಳಿಸಿದಾಗ, 
ಲಭ್ಯವಾದ 2 ತಿಂಗಳ ಅವಧಿಯಲ್ಲಿ ಸುಮಾರು 950 ಮೀ. 
ಗಳ ಉದ್ಧಕ್ಕೆ ಕಾಂಕ್ರೀಟ್‌ ಲೈನಿಂಗ್‌ ಕಾಮಗಾರಿಯನ್ನು 
ನಿರ್ವಹಿಸಲಾಗಿದೆ. 


ಸದರಿ ಕಾಮಗಾರಿಯನ್ನು 'ಶೀಘವಾಗಿ ಪೂರ್ಣಗೊಳಿಸಲು 


ಕ್ರಮವಹಿಸಲಾಗುವುದು, ಹಾಗೂ . ಕಾಮಗಾರಿ |, 


ಪೂರ್ಣಗೊಂಡ ನಂತರ ವಿಳಂಬವನ್ನು ಪರಾಮರ್ಶಿಸಿ 
ಕರಾರಿನ ಕಲಂಗಳನ್ನಯ ಸಕ್ಷಮ ಫಾಧಿಕಾರದ 
ಅನುಮೋದನೆ ಪಡೆದು ದಂಡ ವಿಧಿಸಲಾಗುವುದು. 


2% 
“ಬ 


pl 


-ಜಸಲಜ 18 ಎನ್‌ಎಲ್‌ಎ 2022 


(ಗೋವಿಂದ್ರ-ಎರ: ಕಾರಜೋಳ) 
ಜಲೆಸಂಪ ಪನ್ಮೂಲ ಸಚಿವರು 


